ಸಾಂಕ್ರಾಮಿಕದ ಕಾಲದಲ್ಲಿ ಪೌರತ್ವ 
ಪ್ರಣೀತ್‌ ಗುಡ್ಡದನ ಮತ್ತು ಸಂಕಲ್ಸ್‌ ಕೋರಿಪಲ್ಲಿ 


ಅವರು (ಇಬ್ಬರು ವಿದ್ಯಾರ್ಥಿಗಳು) ನೀಡಿ ಮೌಲ್ಯಯುತ ಹಾಗು 
ಗಮನಾರ್ಹ ಕೊಡುಗೆಗಳಂದ ಹೊಸಕೋಟೆಯ ಬಡಜನರಿಗೆ ಬಹಳಷ್ಟು 
ಉಪಯೋಗವಾಗಲದೆ. 


- ಚಂದನ್‌, ಗೂಂಜ್‌ ಸಂಯೋಜಕ 


ನಾಗರಿಕರಾಗಿ ತಮ್ಮ ಜವಾಬ್ದಾರಿಯನ್ನು ನೆರವೇರಿಸಲು ವ್ಯಕ್ತಿಗಳು 
ಏನು ಮಾಡಬೇಕು? ದೇಶದ ಕಾನೂನು ಹಾಗು ನಿಯಮಗಳನ್ನು 
ಅನುಸರಿಸುವುದಲ್ಲದೆ. ನಾಗರಿಕರು ಬೇರೆಯವರ ಅಗತ್ಯಗಳನ್ನು 
ಅರ್ಥಮಾಡಿಕೊಳ್ಳಬೇಕು ಮತ್ತು ಗೌರವಿಸಬೇಕು ಎಂದು 
ನಿರೀಕ್ಷಿಸಲಾಗುತ್ತದೆ. ಪ್ಲಯಂ ಸೇವಾ ಪ್ರವೃತ್ತಿಯು ಸಾಮಾಜಕವಾಗಿ 
ಉಪಯುಕ್ತ ಕಾರ್ಯವಾಗಿದ್ದು, ಸಮುದಾಯಗಳನ್ನು ಬಲಪಡಿಸುತ್ತದೆ 
ಹಾಗು ನಾಗರಿಕತ್ಸದ ಮುಖ್ಯ ನೀತಿಯೊಂದನ್ನು ಪೂರೈಸುತ್ತದೆ. 


ಜನರು ಪ್ರಜಾಪ್ರಭುತ್ವದ ನಿರ್ಮಾಣ ಘಟಕಗಳು. ದೇಶದ ಮೊದಲ 
ಪ್ರಧಾನಿ ಜವಾಹರಲಾಲ್‌ ನೆಹರು ಅವರು 'ನಾಗರಿಕತ್ವವು ದೇಶದ 
ಸೇವೆಯನ್ನು ಒಳಗೊಂಡಿರುತ್ತದೆ" ಎಂದು ಹೇಳದ್ದರು. 19೨7ರಲ್ಲಿ 
ಜಟನ್‌ನಲ್ಲ ಅಧಿಕಾರಕ್ಕೆ ಬಂದ ಲೇಬರ್‌ ಸರ್ಕಾರವು ಸಾರ್ವಜನಿಕ 
ಸೇವೆಗಳನ್ನು ಬಳಸುವ ಸಂತೃಪ್ತ ಬಳಕೆದಾರರಾದ ನಾಗರಿಕರನ್ನು 
ಸಮುದಾಯದ ಇನ್ನಷ್ಟು ಕ್ರಿಯಾಶೀಲ ಹಾಗು ಸಕ್ರಿಯ 
ಸದಸ್ಯರನ್ನಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿತ್ತು. 
ನಾಗರಿಕತ್ಸದ [ee ವ್ಯಾಖ್ಯಾನವು ಸಮುದಾಯಕ್ಕೆ, ಅದಕ್ಕಿಂತ 
ಮುಖ್ಯವಾಗಿ, ಒಟ್ದಾರೆ ದೇಶಕ್ಕೆ ಉಪಯುಕ್ತವಾಗಲದೆ. 


ಇತ್ತೀಚಿನ ತಿಂಗಳುಗಳ ಸಮಾಜದ ಕೆಲವು ವರ್ಗಗಳ ಮೇಲನ 
ಸಾಂಕ್ರಾಮಿಕ ರೋಗದ ತೀವ್ರ ಪರಿಣಾಮ ನಮ್ಮ ಕಣ್ಣುಗಳನ್ನು 
ತೆರೆಸಿದೆ. ನಮ್ಮ ಜೀವನದಲ್ತ್ಲ ಮೊದಲ ಬಾರಿಗೆ, ಜನರ ಆರೋಗ್ಯದ 
ರಕ್ಷಣೆಗಾಗಿ ಜಾರಿಗೊಳಸಿದ ಲಾಕ್‌ಡೌನ್‌ ಅವರ ಮೇಲೆ ಹೇಗೆ 
ನಕಾರಾತ್ಮಕ ಪರಿಣಾಮ ಚೀರಿದೆ ಎನ್ನುವುದನ್ನು ವಾವು 
ನೋಡಿದೆವು. ಮುಖ್ಯವಾಗಿ ರಸ್ತೆಬದಿ ವ್ಯಾಪಾರಿಗಳು. ದಿನಗೂಅ 
ನೌಕರರು ಮತ್ತು ಸಣ್ಣ ವ್ಯಾಪಾರಿಗಳು ಇವರಲ್ಲ ಸೇರಿದ್ದಾರೆ. 
ಪರಿಸ್ಥಿತಿಯನ್ನು ನಿರಾತಂಕಗೊಳಸಲು ಸರ್ಕಾರ 
ಪ್ರಯತ್ನಿಸುತ್ತಿದ್ದರೂ. ಸಾಮಾಜಕ ಕಾಳಜಯುರುವ ಹಾಗು 
ಜವಾಬ್ದಾರಿಯುತ ಸದಸ್ಯರಾಗಿ, ಕೈಲಾದದ್ದನ್ನು ಮಾಡಬೇಕೆಂದು 
ವಾವು ನಿರ್ಧರಿಸಿದೆವು. 


ನಷ್ಟಕ್ಗೊಳಗಾದ ಜನರಿಗೆ ನೆರವಾಗಲು ಬೇರೆಬೇರೆ ಮಾರ್ಗಗಳನ್ನು 
ಶೋಧಿಸಿದೆವು. ಕೆಲ ಹುಡುಕಾಟದ ಬಳಕ, ಗೂಂಜ್‌ ಎಂಬ 
ಸ್ಟಯಂಸೇವಾ ಸಂಸ್ಥೆಯನ್ನು ಸಹವರ್ತಿಯಾಗಿ ಆರಿಸಿಕೊಂಡೆವು. 
ಗೂಂಜ್‌ ಒಂದು ಸ್ಥಾಪಿತ ದೇಣಿಗೆ ವಿತರಣಿ ವ್ಯವಸ್ಥೆಯನ್ನು 
ಹೊಂದಿದ್ದು. ನಾವು ಸಂದ್ರಹಿಸಿದ್ದನ್ನು ಅಗತ್ಯವಿರುವವರಿಗೆ 
ತಲುಪಿಸುವುದಾಗಿ ಖಾತ್ರಿ ನೀಡಿತು. ಸೆಫ್ಲೆಂಬರ್‌ನಲ್ಲ ಬೆಂಗಳೂರಿನ 
ನಾನಾ ಕಡೆಗಳಲ್ಲ ದೇಣಿಗೆ ಸಂಗ್ರಹ ಆಂದೋಲನವನ್ನು 
ಹಮ್ಮಿಕೊಳ್ಳಲು ತೀರ್ಮಾನಿಸಿದೆವು. ಅಗತ್ಯ ವಸ್ತುಗಳಾದ ಬಟ್ಟೆಗಳು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಇ 
& 
BR 


ಚಪ್ಪಅಗಳು. ದಿನಸಿಗಳು. ಪುಸ್ತಕಗಳು. ಖಾದ್ಯತ್ಯಲ. ಲೇಖನ 
ಸಾಮರ್ರಿಗಳು, ಹೊದಿಕೆ ಮತ್ತು ಚೀಲಗಳನ್ನು ಸಂಗ್ರಹಿಸಲು 
ನಿರ್ಧರಿಸಿದೆವು. 


ಇದು ಉತ್ತಮ ಆಲೋಚನೆಯೇ ಎನ್ನುವ ಸಂಶಯ ಆರಂಭದಲ್ಲಿ 
ನಮಗೆ ಇದ್ದಿತ್ತು: ಸಾಕಷ್ಟು ವಸ್ತುಗಳು ಸಂಗ್ರಹವಾಗುತ್ತವೆಯೇ 
ಎನ್ನುವ ಆತಂಕ ಕಾಡುತ್ತಿತ್ತು. ಆದರೆ, ಸಾರ್ವಜನಿಕರ ಔದಾರ್ಯವನ್ನು 
ವಾವು ನೆಚ್ಚಿಕೊಂಡೆವು. ಮಾಸಾಂತ್ಯದೊಳಗೆ ಇಮೇಲ್‌, ವಾಬ್ಬ್ಯಾಪ್‌ 
ಮೂಲಕ ದೇಣಿಗೆ ಸಂಗ್ರಹ ಅಭಿಯಾನ ಕುರಿತು 
ಪ್ರಚಾರಾಂದೋಲನಕ್ಷೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿದೆವು. 
ಸ್ನೇಹಿತರ ಸಂಪರ್ಕಜಾಲಗಳ ಮೂಲಕ ದೇಣಿಗೆಯನ್ನು 
ಕೋರಿದೆವು ಹಾಗು ವಿಷಯವನ್ನು ಜನರಿಗೆ ತಲುಪಿಸಿದೆವು. ದೇಣಿಗೆ 
ನೀಡುವವರಿಗೆ ಅನುಕೂಲವಾಗಲಆ ಎಂದು, ನಿಗದಿತ ಸ್ಥಕಗಳಲ್ಲ 
ಸಂಗ್ರಹ ಪೆಟ್ಟಗೆಗಳನ್ನು ಇರಿಸಲು ಯೋಜಸಿದೆವು. ದೊಡ್ಡ ರಟ್ಟನ 
ಪೆಟ್ಟಗೆಗಳನ್ನು ಸಂಗ್ರಹಿಸುವುದು ಕೂಡ ಸವಾಲಾಗಿತ್ತು. ದೇಣಿಗೆ 
ಆಂದೋಲನಕ್ಕೆ ಒಂದು ವಾರ ಮೊದಲು, ಆನ್‌ಲೈನ್‌ 


ಶಾಪಿಂಗ್‌ನಿಂದ ಬಂದ ಯಾವುದೇ ರಟ್ಟನ ಪೆಟ್ಟಗೆಗಳನ್ನು ಎಸೆಯದೆ 
ಸಂದ್ರಹಿಸಿಕೊಳ್ಳಬೇಕೆಂದು ಸ್ನೇಹಿತರು ಹಾಗು ನೆರೆಹೊರೆಯವರಿಗೆ 
ಮನವಿ ಮಾಡಿದೆವು. ಅಕ್ಕಪಕ್ಷದ ಕಿರಾಣಿ ಅಂಗಡಿಗಕವರಲ್ಲೂ ಇದೇ 
ರೀತಿ ಕೇಆಕೊಂಡೆವು. ಅಂಗಡಿಗಳ ಮಾಲೀಕರು ಸಹಕಾರ 


ಕೊಡುವುದಾಗಿ ಹೇಳದರಲ್ಲದೆ, ಕೆಲದಿನ ಬಟ್ಟು ಬರಲು 
ಸೂಚಿಸಿದರು. ಈ ರೀತಿ ಸಂದ್ರಹಿಸಿದ ಪೆಟ್ಟಗೆಗಳನ್ನು 
ಸಮರ್ಪಕವಾಗಿ ಶುಚಿಗೊಳಸಿ, ಉದ್ದೇಶಿತ ಸ್ಥಳಗಳಲ್ಲ ಇರಿಸಿದೆವು. 


ವಿಷಯ ಹರಡಿದಂತೆ, ನಿರೀಕ್ಷೆಣೂ ಮೀರಿ ಬೆಂಬಲ ದೊರೆಯುತು. 
ತಾವು ಬಳಸದ ವಸ್ತುಗಳನ್ನು ನೀಡುವ ಈ ಅವಕಾಶವನ್ನು 
ಬಳಸಿಕೊಳ್ಳಲು ಜನ ಮುಗಿಜದ್ದರು. ಸಕಾರಾತ್ಯಕ ಪ್ರತಿಕ್ರಿಯೆಯಬುಂದ 
ಉತ್ತೇಜತರಾಗಿ. ಇನ್ನಷ್ಟು ಸಂಗ್ರಹ ಪೆಟ್ಟಗೆಗಳನ್ನು ಇರಿಸಿದೆವು ಹಾಗು 
ಅಕ್ಟೋಬರ್‌ ಮಧ್ಯಭಾಗದಿಂದ ಆಗಾಗೆ ದೇಣಿಗೆಂಯನ್ನು 
ಸಂರ್ರಹಿಸಲಾರಂಭಸಿದೆವು. 


ಸಂಗ್ರಹಗೊಂಡ ವಸ್ತುಗಳನ್ನು ಬೆಂಗಳೂರಿನಲ್ಲರುವ ಗೂಂಜ್‌ 
ಸಂಸ್ಥೆಯ ಗೋದಾಮಿಗೆ ಸಾಗಿಸುವುದು ಮುಂದಿನ ಹಂತದ 
ಕೆಲಸವಾಗಿತ್ತು. ಆದರೆ, ಭಾರೀ ಪ್ರಮಾಣದಲ್ಲ ಸರಕು 
ಸಂಗ್ರಹವಾಗಿದ್ದರಿಂದ. ಇದು ಕಷ್ಟದ ಕೆಲಸವಾಗಿತ್ತು. ವಾಹನಕ್ಕೆ 
ಪೆಟ್ಟಗೆಗಳನ್ನು ಸಾಗಿಸಲು ಸ್ನೇಹಿತರು ಹಾಗು ಕುಟುಂಬದವರ 
ನೆರವು ಪಡೆದುಕೊಂಡೆವು ಮತ್ತು ಗೋದಾಮಿಗೆ ಹಲವು ಬಾರಿ 
ಟಪ್‌ಗಳನ್ನು ಸಹ ಮಾಡಬೇಕಾಯಿತು. ಒಂದು ವಾರದ ಕಾಲ 
ಭಾರೀ ತೂಕದ ರಟ್ಟನ ಪೆಟ್ಟಗೆಗಳನ್ನು ಹೊರುವುದು ಹಾಗು ಸಾಗಣೆ 
ಬಳಕ. ಸಂಗ್ರಹವಾದ ಎಲ್ಲ ಸರಕನ್ನು ಗೂಂಜ್‌ಗೆ ಸಾಗಿಸುವಲ್ಲ 


ಯಶಸಪ್ಲಿಯಾದೆವು. ನಾವು ಸಂಗ್ರಹಿಸಿದ ಸರಕುಗಳನ್ನು ಕಂಡು 
ಅವರು ಖುಷಿಯಾದರು ಹಾಗು ಅಗತ್ಯವಿರುವವರಿಗೆ 
ತಲುಪಿಸುವುದಾಗಿ ಭರವಸೆ ನೀಡಿದರು. 


ನೆರವಿನ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ, ನಾವು 
ನಿಮ್ಕೊಟ್ಟಗಿದ್ದೇವೆ ಹಾಗು ನಾವೆಲ್ಲರೂ ಒಂದೇ ಎನ್ನುವ 
ಭಾವನಾತ್ಮಕ ಒಳಗೊಳ್ಳುವಿಕೆ ಬೆಳೆಯುತ್ತದೆ. ಉತ್ತಮ 
ನಾಗರಿಕನೊಬ್ಬ ಇಂಥ ಭಾವನೆಗೆ ಬೆಲೆ ಕೊಡುತ್ತಾನೆ ಮತ್ತು ಅದನ್ನು 
ಒಪ್ಪಿಕೊಳ್ಳುತ್ತಾನೆ. ಸಮುದಾಯದಲ್ಲ ಸಕ್ರಿಯವಾಗಿ 
ಪಾಲ್ಲೊಳ್ಳುವವನು ಹಾಗು ಎಲ್ಲ ಸದಸ್ಯರ ಬಗ್ಗೆ ಗೌರವ ಭಾವನೆ 
ಹೊಂದಿರುವವನೇ ನಿಜವಾದ ನಾಗರಿಕ. ಸಮಾಜದಲ್ಲಿ 
ತೊಡಗಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಹಾಗು ಅಧಿಕಾರವನ್ನು 
ಕುರುಡಾಗಿ ಒಪ್ಪಿಕೊಳ್ಳುವುದಲ್ಲ ಎಂದು ನಾವು ನಂಬುತ್ತೇವೆ. ಜನರು 
ತಮ್ಮ ವೈಯಕ್ತಿಕ ಕೆಲಸದ ಜೊತೆಗೆ ನೆರೆಹೊರೆಯವರ ಒಳತನ್ನು 
ಬಯಸಿದಾಗ, ಅವರು ಪೌರತ್ವದ ಸ್ಪೂರ್ತಿಯನ್ನು ಒಳಗೊಳ್ಳುತ್ತಾರೆ. 
ಸಭೆಗಳು ಹಾಗು ಹಬ್ಬಗಳನ್ನು ಹಮ್ಮಿಕೊಳ್ಳಲು ಸಮುದಾಯಕ್ಕೆ 
ನೆರವಾಗುವುದು ಸೇರಿದಂತೆ, ಸಮುದಾಯಕ್ಷೆ ನೆರವಾಗುವ ಮತ್ತು 
ಬಲಗೊಳಸುವ ಪ್ರತಿಯೊಂದು ಚಟುವಟಕೆಯೂ ಈ ಚೈತನ್ಯವನ್ನು 
ಬಲಗೊಳಸುತ್ತದೆ. 


ಇಮೇಲ್‌: ಕpraneet@tisb.ac.in 


ಇಮೇಲ್‌: ksankalp @tisb ac.in 


ಪ್ರಣೀತ್‌ ಗುಡ್ಡದನ: ಬೆಂಗಳೂರಿನ ಇಂಟರ್‌ನ್ಯಾಷನಲ್‌ ಸ್ಥೂಲ್‌ನ 1ನೇ ತರಗತಿ ವಿದ್ಯಾರ್ಥಿ. 


ಸಂಕಲ್ಲ್‌ ಕೋರಿಪಲ್ವ: ಬೆಂಗಳೂರಿನ ಇಂಟರ್‌ನ್ಯಾಷನಲ್‌ ಸ್ಕೂಲ್‌ನ 11ನೇ ತರಗತಿ ವಿದ್ಯಾರ್ಥಿ. 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಲತಾ ಕೆ.ಸಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


67 


